ಮಧುನಾಶಿನಿ 
ವೈಜ್ಞಾನಿಕ ಹೆಸರು : ಜಿಮ್ನೆಮ ಸಿಲ್ಲೆಸ್ಟ (Gymnema sylvestre) 
ಕುಟುಂಬ 2 ಅಪೊಸೈನೇಸಿ (Apocynaceae) 
ಉಪಯೋಗಿಸುವ ಭಾಗ : ಎಲೆ, ಬೇರು 
ವಾಣಿಜ್ಯ ಹೆಸರು : ಮಧುನಾಶಿನಿ 


ಪರಿಚಯ; 

ಮಧುನಾಶಿನಿಯು ತುಪ್ಪಳಗಳನ್ನು ಹೊಂದಿರುವ ದೊಡ್ಡ ಗಡುತರ 
ಬಳ್ಳಿಯಾಗಿದ್ದು, ಅ೦ಡಾಕಾರದ ಎಲೆಗಳನ್ನು ಹೊಂದಿರುತ್ತವೆ. 
ಹೂಗಳು ಹಳದಿ ಬಣ್ಣದಿ೦ದ ಕೂಡಿದ್ದು ಚಿಕ್ಕದಾಗಿರುತ್ತದೆ. 
ಹಸಿರುಬಣ್ಣದ ಎರಡೆರಡು ಶಂಕುವಿನಾಕಾರದ ಎರಡು ಅ೦ಗುಲ 
ಉದ್ದ ಕಾಯಿಗಳು ಒಟ್ಟಿಗೆ ಬೆಳೆಯುತ್ತವೆ. ಈ ಬಳ್ಳಿಯ ಎಲ್ಲಾ 
ಭಾಗಗಳು ಹಾಲಿನಂತಹ ದ್ರವವನ್ನು ಹೊಂದಿರುತ್ತವೆ. 


ಇತರೆ ಭಾಷೆಯ ಹೆಸರುಗಳು: 
ಸಂಸ್ಕೃತ ಕ ಮೇಶಶ್ರಿಂಗಿ 


ಹಿ೦ದಿ 
ತಮಿಳು 
ತೆಲುಗು 
ಇಂಗ್ಲೀಷ್‌ 


ಉಗಮ ಮತ್ತು ಹಂಚಕಿ: 

ಸಾಮಾನ್ಯವಾಗಿ ಭಾರತದ ಉಷ್ಣಾಂಶವಿರುವ ಪ್ರದೇಶಗಳಲ್ಲಿ ಹಬ್ಬುವ 
ಬಳ್ಳಿಯಾಗಿದ್ದು, ಮಧ್ಯ ಮತ್ತು ದಕ್ಷಿಣ ಭಾರತ ಮತ್ತು ಪಶ್ಚಿಮಘಟ್ಟ 
ಹಾಗೂ ಗೋವಾ ಪದೇಶದಲ್ಲಿ ಸಾಮಾನ್ಯವಾಗಿ ಕಂಡು ಬರುತ್ತದೆ. 
ಕರ್ನಾಟಕದಲ್ಲಿ ಇದನ್ನು ಅ೦ತರ ಬೆಳೆಯಾಗಿ ತೆ೦ಗು, ಅಡಿಕೆ, ನುಗ್ಗೆ 
ಮುಂತಾದ ಪ್ಲಾಂಟೇಶನ್‌ ಬೆಳೆಗಳಲ್ಲಿ ಬಳ್ಳಿಯಾಗಿ ಹಬ್ಬಿಸಿ 
ಬೆಳೆಯಲಾಗುತ್ತಿದೆ. ಕರ್ನಾಟಕದಲ್ಲಿ ಹೆಚ್ಚಾಗಿ ಗದಗ, ಧಾರವಾಡ, 
ಬೆಳಗಾವಿ. ಹಾವೇರಿ, ಶಿರಸಿ ಜಿಲ್ಲೆಗಳಲ್ಲಿ ಹೆಚ್ಚಾಗಿ ಬೆಳೆಯಲಾಗುತ್ತಿದೆ. 
ಬೇಸಾಯ ಕ್ರಮಗಳು: 

ಮಣ್ಣು : ಮಧುನಾಶಿನಿ ಬಳ್ಳಿಯನ್ನು ವಿಧವಿಧವಾದ ಮಣ್ಣುಗಳಲ್ಲಿ 
ಬೆಳೆಯಬಹುದು. ಆದಾಗ್ಯೂ ಚೆನ್ನಾಗಿ ನೀರು ಬಸಿದುಹೋಗುವ 
ಕೆ೦ಪು ಗೋಡುಮಣ್ಣು ಅಥವಾ ಕಪ್ಪು ಮಣ್ಣು ಸೂಕ್ತವಾಗಿದೆ. ಹೆಚ್ಚು 
ನೀರು ನಿಲ್ಲುವ ಪದೇಶ ಈ ಬೆಳೆಯ ಬೇಸಾಯಕ್ಕೆ ಸೂಕ್ತವಲ್ಲ. 


ಹವಾಗುಣ: 

ತೇವಾ೦ಶ ವಿರುವ ಬೆಚ್ಚನೆಯ ಹವಾಮಾನ ಮತ್ತು 
ಸಮುದ ಮಟ್ಟದಿ೦ದ 100 ರಿ೦ದ 1000ಮೀ. ಎತ್ತರದ ಪ್ರದೇಶವು ಈ 
ಬೆಳೆಗೆ ಸೂಕ್ತ. ಈ ಬೆಳೆಯನ್ನು ಹೆಚ್ಚಿನ ತೇವಾ೦ಶವಿರುವ ಮತ್ತು 
ಜಾಸ್ತಿ ಮಳೆ ಬೀಳುವ ಪದೇಶಗಳಲ್ಲಿಯೂ ಸಹ ಬೆಳೆಯಬಹುದು. 
ಶೇ.20 ರಿಂದ 25 ರಷ್ಟು ನೆರಳು ಇರುವ (ಅಂದರೆ ತೆಂಗಿನ ಮತ್ತು 
ಅಡಿಕೆ ತೋಟದಲ್ಲಿ) ಪ್ರದೇಶದಲ್ಲಿ ಚೆನ್ನಾಗಿ ಬೆಳೆಯುತ್ತದೆ. 


ತಳಿಗಳು: ಯಾವುದೇ ತಳಿಗಳಿಗಳನ್ನು ಅಭಿವೃದ್ಧಿಪಡಿಸಿರುವುದಿಲ್ಲ. 
ವಿಧಗಳು: 

ಗ್ರೆ ಸಣ್ಣ ಎಲೆಯುಳ್ಳ ವಿಧ : ಎಲೆ ಅ೦ಡಾಕಾರವಿದ್ದು 1.50 ರಿಂದ 
2.5 ಸೆಂ.ಮೀ ಅಗಲ ಮತ್ತು 2 ರಿಂದ 3.5 ಸೆಂ.ಮೀ ಉದ್ದದ 
ಎಲೆಗಳನ್ನು ಹೊಂದಿದ್ದು ತು೦ಬಾ ಮೃದುವಾಗಿರುತ್ತದೆ. ಎಲೆಯ 
ಮೇಲ್ಭಾಗದಲ್ಲಿ ಮೃದುವಾದ ತುಪ್ಪಳವಿರುತ್ತದೆ. ಇದು ಹೆಚ್ಚಾಗಿ ಒಣ 
ಪದೇಶದಲ್ಲಿ ಕಂಡುಬರುತ್ತದೆ. 


2. ಅಗಲ ಎಲೆಯುಳ್ಳ ವಿಧ : ಈ ಬಳ್ಳಿಯ ಎಲೆಗಳು 
ಅ೦ಡಾಕಾರವಿದ್ದು 3.50 ರಿಂದ 5.0 ಸೆಂ. ಮೀ ಆಗಲ ಮತ್ತು 3 ರಿ೦ದ 6 
ಸೆಂ.ಮೀ ಉದ್ದ ಇದ್ದು ಬಿರುಸಾದ ಎಲೆಗಳು ಇರುತ್ತವೆ. ಇದರ 
ಎಲೆಗಳು ಮೇಲ್ಕಂಡ ಸಣ್ಣ ಎಲೆ ವಿಧಕ್ಕೆಂತ ಹೆಚ್ಚು ಹಸಿರಾಗಿರುತ್ತವೆ 
ಮತ್ತು ಎಲೆಗಳ ಮೇಲೆ ಮೃದುವಾದ ತುಪ್ಪಳವಿರುವುದಿಲ್ಲ. 


ಸಸ್ಯಾಭಿವೃದ್ಧಿ : 

ಮಧುನಾಶಿನಿಯನ್ನು ಬೀಜ ಅಥವಾ ಕಾಂಡಗಳಿಂದ ಸಸ್ಕಾಭಿವೃದ್ಧಿ 
ಮಾಡಬಹುದಾಗಿದೆ. ಬಳ್ಳಿಯಲ್ಲಿ ನವೆಂಬರ್‌ ಮತ್ತು ಡಿಸೆಂಬರ್‌ 
ತಿಂಗಳುಗಳಲ್ಲಿ ಹಣ್ಣು ಬಿಡುತ್ತದೆ. ಹೊಸದಾಗಿ ಬಿಡಿಸಿದ ಹಣ್ಣಿನಿಂದ 
ಬೀಜಗಳನ್ನು ತೆಗೆದು ಒ೦ದು ರಾತ್ರಿ ನೀರಿನಲ್ಲಿ ನೆನೆಹಾಕಿ, ಮರುದಿನ 
ಮರಳು ಮಿಶ್ರಿತ ಮಣ್ಣಿನಲ್ಲಿ ಸಸಿಮಡಿ ಮಾಡಿ ಬಿತ್ತಬೇಕು. ನ೦ತರ ಪತಿ 
ದಿವಸ ನೀರು ಕೊಡುವುದು ಅಗತ್ಯ. ಬೀಜ 15 ದಿನಗಳಲ್ಲಿ 
ಮೊಳಕೆಯೊಡೆಯುತ್ತದೆ. ಇವುಗಳನ್ನು 40 ರಿ೦ದ 50 ದಿನಗಳ ನ೦ತರ 
ಮಣ್ಣು, ಕೊಟ್ಟಗೆ ಗೊಬ್ಬರ, ತೆ೦ಗಿನ ನಾರಿನ ಪುಡಿ ಮತ್ತು ಮರಳು 
ಮಿಶ್ರಣವನ್ನು ಪಾಲಿಥೀನ್‌ ಚೀಲದಲ್ಲಿ ತು೦ಬಿ ಅವುಗಳಿಗೆ ಸಸಿಗಳನ್ನು 
ವರ್ಗಾಯಿಸುವುದು. 


ನಾಟಿ ಮಾಡುವುದು : 

ಜೂನ್‌ನಿಂದ ಜುಲೈ ತಿಂಗಳು ನಾಟಿ ಮಾಡಲು ಸೂಕ್ತವಾದ ಕಾಲ. 
ಮಾರ್ಚ್‌ ತಿಂಗಳಲ್ಲಿ 2.5 x 1.8 ಮೀ. ಅಂತರದಲ್ಲಿ 0.5 ಘನ ಮೀಟರ್‌ 
ಅಳತೆಯ ಗುಂಡಿಗಳನ್ನು ತೆಗೆದು ಅದಕ್ಕೆ ಹಸಿರೆಲೆ ಗೊಬ್ಬರ, ಕೊಟ್ಟಿಗೆ 
ಗೊಬ್ಬರ ಹಾಗೂ ಮೇಲ್ಮಣ್ಣು ತುಂಬುವುದು. ಒಂದು ವಾರದ ನಂತರ 
ಬೇರು ಬೆಳವಣಿಗೆಯಾದ ಕಾಂಡದ ತುಂಡುಗಳನ್ನು ನಾಟಿ 
ಮಾಡಬೇಕು. ಒ೦ದು ಎಕರೆಗೆ 900 ಸಸಿಗಳು ಬೇಕಾಗುತ್ತವೆ. 
ಆಧಾರ/ಆಸರೆ ಕೊಡುವುದು: 

ಮಧುನಾಶಿನಿಯು ಬಳ್ಳಿಂಯಾದ್ದರಿಂದ *ಳ' ಆಕಾರದ 

ಎರಡು ಮೀಟರ್‌ ಎತ್ತರದ ಕಲ್ಲಿನ ಕಂಬಕ್ಕೆ ಒ೦ದು ಮೀಟರ್‌ ಉದ್ದದ 
ಎರಡು ಕಬ್ಬಿಣ ಸಲಾಕೆಗಳನ್ನು 60 ಡಿಗ್ರಿ ಕೋನದಲ್ಲಿ ಕಂಬಕ್ಕೆ 
ಅಳವಡಿಸಬೇಕು. ಇದಕ್ಕೆ ಮತ್ತೆ ಮೂರು ಪಕ್ಕ ತಂತಿಗಳನ್ನು ಕಟ್ಟಿ ಈ 
ತಂತಿಗಳ ಮೇಲೆ ಬಳ್ಳಿಗಳನ್ನು ಹಬ್ಬುವಂತೆ ಮಾಡಬೇಕು. 
ಈ ಬಳ್ಳಿ ಹಬ್ಬಿಸುವ ಅವಧಿಯಲ್ಲಿ ಕಾ೦ಡಗಳು ನೆಲದ ಮೇಲೆ 
ಹರಡದಂತೆ ನೋಡಿಕೊಳ್ಳಬೇಕು. 


ನೀರಾವರಿ : 

ನಾಟಿ ಮಾಡಿದಾಗ ಮತ್ತು ಕಟಾವು ಮಾಡಿದಾಗ ಒಮ್ಮೆ ನೀರನ್ನು 
ಒದಗಿಸಿದ ನ೦ತರ ಪತಿ 5-6 ದಿನಗಳಿಗೊಮ್ಮೆ ನೀರು ಒದಗಿಸಬೇಕು. 
ಆದರೆ ಬೇಸಿಗೆಯಲ್ಲಿ ಹವಾವರಾನಕ್ಕನುಗುಣವಾಗಿ 4-5 
ದಿನಗಳಿಗೊಮ್ಮೆ ನೀರು ಹಾಯಿಸಬೇಕು. 


ಕಳೆ ನಿರ್ವಹಣೆ : 
ಮಧುನಾಶಿನಿ ಬಳ್ಳಿಯ ಬುಡದಲ್ಲಿ ಸುತ್ತಲಿನ ಒ೦ದು ಮೀಟರ್‌ 
ಸುತ್ತಳತೆಯ ಪ್ರದೇಶವನ್ನು ತಿಂಗಳಿಗೊಮ್ಮೆ ಕಳೆ ತೆಗೆದು 


ಸ್ವಚ್ಚವಾಗಿಡಬೇಕು. 
ಸಸ್ಯ ಸಂರಕ್ಷಣೆ: 
ಕೀಟಗಳು : ಸಸಿ ಹೇನು, ನುಶಿ ಮತ್ತು ಹಸಿರು ದುಂಬಿ ಕೀಟಗಳು 
ಹೆಚ್ಚಾಗಿ ಕಂಡು ಬರುತ್ತದೆ. ನಿಯಂತ್ರಣಕ್ಕೆ 1 ಲೀಟರ್‌ ನೀರಿಗೆ 10 ಮಿ. 
ಲೀ. ಬೇವಿನ ಎಣ್ಣೆಯನ್ನು ಬೆರೆಸಿ 15 ದಿನಗಳಿಗೊಮ್ಮೆ ಸಿ೦ಪಡಿಸಬೇಕು. 


ರೋಗಗಳು : ಬೂದಿ ರೋಗ ಮತ್ತು ಎಲೆಚುಕ್ಕೆ ರೋಗ ಹೆಚ್ಚಾಗಿ 
ಕಂಡುಬರುತ್ತದೆ. ಇದರ ನಿವಾರಣೆಗೆ 4-5 ಮಿ.ಲೀ. ಪಂಚಗವ್ಯವನ್ನು 
1 ಲೀ. ನೀರಿನಲಲ್ಲಿ ಬೆರೆಸಿ 15 ದಿನಗಳಿಗೊಮ್ಮೆ ಸಿಂಪಡಿಸಬೇಕು. 


ಕೊಯ್ಲು ಮತ್ತು ಇಳುವರಿ ; 
ಎಲೆಗಳು ಔಷಧೀಯ ಭಾಗವಾಗಿರುವುದರಿ೦ದ ಮಧುನಾಶಿನಿ ಸಸ್ಕವು 


ಪೂರ್ತಿಯಾಗಿ ಕೊಯ್ದಾಗುತ್ತದೆ. ನಾಟಿ ಮಾಡಿದ ಎರಡು ವರ್ಷಗಳ 
ನ೦ತರ ಈ ಬಳ್ಳಿಯು ಕೊಯ್ಲಿಗೆ ಬರುತ್ತದೆ. 


ಎಲೆಗಳನ್ನು ಹೂವು ಮೊಗ್ಗು 
ನಂತರ ಕೊಯ್ಲು ಮಾಡಿದ 


ಸು 


ಯಾಡುವ ಹಾಗೂ 


ಮಾಡಬೇಕು. ಆದರೆ ನಂತರದ ವರ್ಷಗಳಲ್ಲಿ ಎರಡು ಅಥವಾ 


ಮೂರು ಕಟಾವು ಮಾಡಿ ಎಲೆಗಳನ್ನು ಒಣಗಿಸಿ ಶೇಖರಿಸಬಹುದು. 


ಪತಿ ಬಳ್ಳಿಗೆ ಸರಾಸರಿ 5 ರಿ೦ದ 6 ಕಿ.ಗ್ರಾಂ ಒಣಗಿದೆಲೆಗಳ ಇಳುವರಿ 


ದೊರೆಯುತ್ತದೆ. ಹೆಕ್ಟೇರಿಗೆ 10,000 - 15,000 ಕಿ. ಗ್ರಾಂ ಗಳಷ್ಟು ಒಣ 

ಎಲೆಯ ಇಳುವರಿ ಪಡೆಯಬಹುದಾಗಿದೆ. 

ಖರ್ಚು ಮತ್ತು ಆದಾಯ( ಒಂದು ಹೆಕ್ಟೇರಿಗೆ) 
ಬೆಳೆ ದರ (ಕೆ.ಜಿ.ಗೆ) | ಖರ್ಚು | ನಿವ್ಹಳ ಲಾಭ 

(ರೂ) (ರೂ.) (ರೂ.) 

ಮಧುನಾಶಿನಿ 25.000- 

(ಒಣಗಿದ ಎಲೆ) 15-20 30,000 


ಮಾರುಕಟ್ಟೆ : 
ಷ್‌ ಔಷಧಿ ತಯಾರಕರು 2) ರಫ್ತುದಾರರು 
ಹಧೀಯ ಉಪಯೋಗಗಳು: 
ಆಯುರ್ವೇದ ಮತ್ತು ಯುನಾನಿ ಪದ್ಧತಿಗಳ 
ವಿವಿಧ ತರಹದ ರೋಗಗಳನ್ನು 
ಬಳಕೆಯಲ್ಲಿದೆ. ಸ೦ದುನೋವು, ಭೇದಿ ತಡೆಗಟ್ಟಲು, ಶಕ್ತಿವ 


2,70,000 


ಲ್ಲಿದೆ. 
ಔಷಧಿ ತಯಾರಿಕೆಯಲ್ಲಿ, ತೊನ್ನು ನಿವಾರಿಸಲು ಹಾಗೂ ಎಲ್ಲ 
ಮಿಗಿಲಾಗಿ ರಕ್ತದಲ್ಲಿನ ಸಕ್ಕರೆ ಅಂಶವನ್ನು ಕಡಿಮೆ ಮಾಡಲು ಮತ್ತು 
ಯಕೃತ್ತಿನ ತೊಂದರೆಗಳಲ್ಲಿ ಬಳಸಲಾಗುತ್ತದೆ. ಸಕ್ಕರೆ ಖಾಯಿಲೆ 
ನಿವಾರಕ ಗುಣವುಳ್ಳ ಟ್ರೆ ಟರ್ಪಿನ್‌, ಸ್ಕಾಹೊನಿನ್‌ ಪದಾರ್ಥವನ್ನು 
ಎಲೆಗಳಿಂದ ಪಡೆಯಲಾಗುತ್ತದೆ. ಅಲ್ಲದೆ ಈ ಬಳ್ಳಿಯ ಎಲೆಗಳು 
ಜೆಮ್ನಿಮಿನ್‌, ಜೆಮ್ನಿಮಿನಿನ್‌ ಮತ್ತು ಜಿಮ್ನಿಮಿಕ್‌ ಆಮ್ಲಗಳ 
ಮೂಲವಾಗಿದೆ. ಈ ಎಲ್ಲಾ ಉಪಯೋಗಗಳನ್ನು ಹೊಂದಿರುವ 
ಬೆಳೆಯನ್ನು ವಾಣಿಜ್ಯ ಬೆಳೆಯಾಗಿ ಬೆಳೆಯಬೇಕಾದ ಅಗತ್ಯವಿದೆ. 


ಕರ್ನಾಟಕ ರಾಜ್ಯ ಔಷಧಿ ಗಿಡಮೂಲಶಾ ಪ್ರಾಧಿಕಾರ 


ಫೆಬ್ರವರಿ 2018 


ಹಕ ಅಧಿಕಾರಿಯವರ ಕಛೇರಿ 
ನವಿಕಾಸ, ಮಲ್ಲೇಶ್ವರಂ, 
- 560003. 
ಖ್ಯ: 080-23464089/23466431 
; ceokampa@gmail.com 


